ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1532 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


24.09.2021. 
: ಶ್ರೀಕೆಸಿ ಕೊಂಡಯ್ಯ 
 (ಸೈಳೀಯ ಸಂಸ್ಥೆಗಳ ಕ್ಲೇತು) 
ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 


KN | ವರ್ಷಗಳಲ್ಲಿ, " ಮಂಜೂರಾದ: 
| ಯೋಜನೆಗಳಾವುವು; ;' 
| (ವಿವರಗಳನ್ನು ' 


} - y 
ಹ 
| | 


| 
{ 


| ಲಕಗಳಿಗೆ'ಮಂಜೂರಾತಿ ನೀಡಿ: ರೂ.300.00 ಲಕ್ಷ 


ಸಲ್ಲಿಸಲಾಗುತ್ತಿದೆ. 


ಮತ್ತು ಕ್ರೀಡಾ ಸಚಿವರು. 
ಾ ] TT ಉತ್ತರ ಭಿ 
ಸ | 3 
ಅ ಕ್ರೀಡಾ. ಇಲಾಖೆಗೆ 2018-19ನೇ ಸಾವಿನ ಹುಮಾ ಗ 
| ಕೇಂದ್ರದಿಂದ ಕಳೆದ ಮೂರು 


ಜಿಲ್ಲೆಯಲ್ಲಿ. "ಬಹು ಉದ್ದೆಚಿತ ಒಳಾಂಗಣ: 
ಕ್ರೀಡಾಂಗಣ 'ನಿರ್ಮಾಣ ಮಾಡಲು ರೂ. 800.00 


hei ಬಿಡುಗಡ ಮಾಡಲಾಗಿರುತ್ತದೆ: i 
2019-20; : ಸಾಲಿನಲ್ಲಿ; " :ಯಾವುದೇ , 
pl ಮ ಮಾಡಿರುವುದಿಲ್ಲ. 
:2020-21ಸೇ ಸಾಲಿನಲ್ಲಿ ಖೇಲೋ ಇಂಡಿಯಾ 
ಸ್ಕೇಟ್‌ ಸೆ೦ಟಿರ್‌ ಆಫ್‌ ಖಕ್ಸಲೆನ್ಸ್‌ನ 
ಸಾರ್ಯಾಚರಣೆಗೆ "ರೂ. 21927 ಲಕ್ಷ 
' ಅನುದಾನ ಹಂಚಿಕೆ ಮಾಡಲಾಗಿದೆ ಮತ್ತು 
; ರೂ.1,01,89,800/- ಅನುದಾನವನ್ನು ಭಾರತ 
; ಸರ್ಕಾರದ ಯುವ ವ್ಯವಹಾರಗಳು ಮತ್ತು 
| ಶ್ರೀಡಾ ಮಂತ್ರಾಲಯ ವತಿಯಿಂದ ಬಿಡುಗಡೆ 
| ಮಾಡಲಾಗಿದೆ. 

| 


' ಮುಂದುವರೆದು, ಸದರಿ ಸಾಲಿನಲ್ಲಿ 
' ಚಿಕ್ಕಮಗಳೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ರೂ. 
450 ಕೋಟಿಗಳ ವಿವಿದೋದ್ದೇಶ ಒಳಾಂಗಣ 
| ಹಾಲ್‌ ನಿರ್ಮಾಣ: ಚಿಕ್ಕಮಗಳೂರು ಜಿಲ್ಲಾ 
ಕ್ರೀಡಾಂಗಣದಲ್ಲಿ ರೂ. 700 ಕೋಟೆಗಳ 
'ಸಿಂಥೆಟೆಕ್‌ ಅಥ್ಲೆಟಿಕ್‌ ಟ್ರ್ಯಾಕ್‌; ಕೊಷ್ನಳ ಜಿಲ್ಲಾ 
| ಕ್ರೀಡಾಂಗಣದಲ್ಲಿ ರೂ. 450 ಕೋಟೆಗಳ 
| ವಿವಿದೋದ್ವೇಶ ಹಾಲ್‌ ನಿರ್ಮಾಣ; ಉಡುಪಿ 
| ಜಿಲ್ಲೆಯ ಕಾರ್ಕಳ ನಗರದಲ್ಲಿ ರೂ. 350 
ಕೋಟಿಗಳ ಕ್ರೀಡಾ ಸಂಕೀರ್ಣ ನಿರ್ಮಾಣ 
ಹಾಗೂ ಉಡುಪಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ರೂ. 
232 ಕೊೇಟಿಗಳ Construction of Tensile 
| structural roofing : and. Construction ‘of 
{ gallery rಂರಿಕಗ್ರ ಕಾಮಗಾರಿಗಳಿಗೆ ಮಂಜೂರಾತಿ | 
| ನೀಡಿದ್ದು ಈ 'ಪೈಕಿ ಚಿಕ್ಕಮಗಳೂರು ಹಾಗೂ 
ಕೊಪ್ಪಳ ಜಿಲ್ಲೆಗಳ ಕಾಮಗಾರಿಗಳ ಸಂಬಂಧಿಸಿದ 
ದಾಖಲಾತಿಗಳನ್ನು :' ಭಾರತ : ಸರ್ಕಾರಕ್ಕೆ 


[ಹೌದು ಕೋವಿಡ್‌ ನಿಂದಾಗಿ ಕಾಮಗಾರಿ! 


ಅನುಷ್ಠಾನಗೊಳಿಸುವಲ್ಲಿ ವಿಳಂಬವಾಗಿರುತ್ತದೆ. ' | 
ಬಾರತ ಸರ್ಕಾರದ ಯುವ ವ್ಯವಹಾರಗಳು ' 
ಮತ್ತು ಕ್ರೀಡಾ ಮಂತ್ರಾಲಯ ವತಿಯಿಂದ | 
ರಾಜ್ಯದಲ್ಲಿ 2021-22 ನೇ ಸಾಲಿಗೆ 31 ಸಣ್ಣ! 
ಖೋಲೋ ಇಂಡಿಯಾ ಕೇಂದುಗಳಿಗೆ | 
ಮಂಜೂರಾತಿ ನೀಡಿ ರೂ. 217 ಕೋಟಿ, 


| ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. | 


ಈ [ಕೋವಿಡ್‌19 ನಿಂದಾಗಿ 
ಯೋಜನೆಗಳ 

RE ಪರಿಣಾಮ ಬೀರಿದೆಯೆ; 

ಇ) | 2021-22ನೇ ಸಾಲಿನಲ್ಲಿ 

ಹಮ್ಮಿಹೊಂಡಿರುವ 
ಯೋಜನೆಗಳಾವುವು? (ಮಾಹಿತಿ 
| ನೀಡುವುದು) 

ಮೈಎಸ್‌ಡಿ/ಇಬಿಬಿ/164/2021 


: (ಡಾ ನಾರಳೆಯಭಗೌಡ) p 
, ರೇಷ್ಮೆ, ಯುವ: ಸಬಲೀಕರಣ ಮತ್ತು 
; 'ಶ್ರೀಡಾ ಸಚಿವರು. 


